ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 1591 
ಸದಸ್ಯರ ಹೆಸರು ಶ್ರೀ ಎಸ್‌. ನಾಗರಾಜ್‌ (ಸಂದೇಶ ನಾಗರಾಜ್‌) (ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರ 
ಉತ್ತರಿಸುವ ದಿನಾಂಕ 24-09-2021. . _ 
ಉತ್ತರಿಸುವವರು ಮಾನ್ಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ ಸಚಿವರು. 
ಸಸಂ ಪ್ನೆ ಉತ್ತರ 
(ಅ) |.ಜಾಮರಾಜ . ನಗರ ಜಿಲ್ಲಾ | ಜಾಮರಾಜ ನಗರ ಜಿಲ್ಲಾ ಪಂಚಾಯತ್‌ ವ್ಯಾಪ್ತಿಯ ಗ್ರಾಮ 
ಪಂಚಾಯತ್‌ ವ್ಯಾಪ್ತಿಯ ಗ್ರಾಮ | ಪಂಚಾಯಿತಿಗಳಲ್ಲಿ ಸೇವೆ : ಸಲ್ಲಿಸುತ್ತಿರುವ ಬಿಲ್‌ ಕಲೆಕ್ಟರ್‌ಗಳ 
ಪಂಚಾಯಿತಿಗಳಲ್ಲಿ ಸೇವೆ ಸಂಖ್ಯೆ:129, ನೀರಗಂಟಿಗಳ ಸಂಖ್ಯೆ777 ಅಟೆಂಡರ್‌ಗಳ 
ಸಲ್ಲಿಸುತ್ತಿರುವ ಬಿಲ್‌ ಕಲೆಕ್ಟರ್‌ಗಳು. | ಸಂಖ್ಯೆ:116. ಇವರಿಗೆ ಕೆಲವು ಗ್ರಾಮ ಪಂಚಾಯತಿಗಳಲ್ಲಿ: 7-8 
ನೀರಗಂಟಿಗಳು, . ಅಟೆಂಡರ್‌ಗಳ | ತಿಂಗಳಿಗೆ ವೇತನ ನೀಡದಿರುವುದು ಗಮನಕ್ಕೆ ಬಂದಿದೆ. 
. ಸಂಖ್ಯೆ ಎಷ್ಟು ಇವರಿಗೆ ಕಳೆದ 7-8 
ತಿಂಗಳಿಗೆ ಅನುದಾನದ 
ಕೊರತೆಯಿಂದ: ವೇತನ ನೀಡದೇ 
ಈ ಪೌಕರರಿಗೆ 
ತೊಂದರೆಯಾಗುತ್ತಿರುವುದು N 
ಸರ್ಕಾರದ ಗಮನಕ್ಕೆ ಬಂದಿದೆಯೇ; 
ಆ) ವಿವಿಧ ತೆರಿಗೆಗಳಿಂದ | ಕರ್ನಾಟಕ ಗ್ರಾಮ ಸ್ಪರಾಜ್‌ ಮತ್ತು ಪಂಚಾಯತ್‌ ರಾಜ್‌ | 
ಸಂಗಹವಾಗುವ ಹಣವನ್ನು | ಅಧಿನಿಯಮ, 1993 ರ ಪ್ರಕರಣ 13 ರಂತೆ ಗ್ರಾಮ| 
ಜಲಜೀವನ ಮಿಷನ್‌ ಖಾತೆಗೆ | ಪಂಚಾಯತಿಯ ಸಿಬ್ಬಂದಿಗಳ ವೇತನವನ್ನು ಗ್ರಾಮ 


ಪಾವತಿಸುತ್ತಿದ್ದು, ಇವರ ವೇಶನ 
ನೀಡಿಕೆಗೆ ಅನುದಾನ ಬಿಡುಗಡೆ 
ಆಗದಿರುವುದು ಸರ್ಕಾರದ 
ಗಮನಕ್ಕೆ ಬಂದಿದೆಯೇ; ಈ 
ತೆರಿಗೆಗಳಿಂದ ನ ಸಂಗ್ರಹವಾಗುವ 
ಹಣದಲ್ಲಿ ವೇತನ ನೀಡಲು ಕ್ರಮ 
ತೆಗೆದುಕೊಳ್ಳಲಾಗುವುದೇ? 


"| ಕೋಟಿಗಳನ್ನು 


ಪಂಚಾಯತಿ ನಿಧಿಯಿಂದ ಅಂದರೆ ಸ್ಪಂತ ಸಂಪನ್ಮೂಲದಿಂದ 
ಪಾವತಿಸುವುದು, ಪ್ರತಿಯೊಂದು ಗ್ರಾಮ ಪಂಚಾಯತಿಯ 
ಕರ್ತವ್ಯವಾಗಿರುತ್ತದೆ. ಆದರೂ ರಾಜ್ಯದ ಹಲವಾರು ಗ್ರಾಮ 
ಪಂಚಾಯತಿಗಳಲ್ಲಿ ಸಂಪನ್ಮೂಲದ ಕೊರತೆಯಿಂದ ಸಮಯಕ್ಕೆ 
ಸರಿಯಾಗಿ ಸಿಬ್ಬಂದಿಗಳ ವೇತನ ಪಾವತಿಸದ ಕಾರಣ 
ಸರ್ಕಾರವು ಗ್ರಾಮ ಪಂಚಾಯತಿಗಳಿಗೆ ಬಿಡುಗಡೆ ಮಾಡುವ 
ಅನುದಾನದಲ್ಲಿ ಭಾಗಶಃ ವೇತನಕ್ಕಾಗಿ ಪ್ರತ್ಯೇಕ ಅನುದಾನವನ್ನು 
ಬಿಡುಗಡೆ ಮಾಡುತ್ತಿದೆ. 


ಪ್ರಸ್ತುತ ರಾಜ್ಯದ ಗ್ರಾಮ ಪಂಚಾಯತಿಗಳಲ್ಲಿ 1) ಬಿಲ್‌ 
ಕಲೆಕ್ಟರ್‌, 2) ಕ್ಷರ್ಕ್‌ ಕಂ ಡಾಟಾ ಎಂಟ್ರಿ ಆಪರೇಟರ್‌ / 
ಡಾಟಾ ಎಂಟ್ರಿ ಆಪರೇಟರ್‌, : 3) ವಾಟರ್‌ ಆಪರೇಟರ್‌, 
4) ಅಟೆಂಡೆಂಟ್‌ ಮತ್ತು 5) ಕ್ಷೀನರ್ಸ್‌ ಸೇರಿದಂತೆ ಸಿಬ್ಬಂದಿಗಳ 
ವೇತನಕ್ಕಾಗಿ ವಾರ್ಷಿಕವಾಗಿ ಒಟ್ಟು ರೂ.783.61 ಕೋಟಿ 
ಅನುದಾನದ ಅವಶ್ಯಕತೆ ಇದ್ದು, ಇದರಲ್ಲಿ ರೂ. 511.20. 
ಸರ್ಕಾರದಿಂದ ತ್ರೈಮಾಸಿಕವಾಗಿ 4 
ಕಂತುಗಳಲ್ಲಿ ಬಿಡುಗಡೆ ಮಾಡಲಾಗುತ್ತಿದೆ. 


ವೇತನಕ್ಕಾಗಿ ಕೊರತೆಯಾಗುವ "ರೂ.272.41 ಕೋಟಿಗಳಲ್ಲಿ 
ಮಹಾತ್ಮ ಗಾಂಧಿ ರಾಷ್ಟೀಯ ಗ್ರಾಮೀಣ ಉದ್ಯೋಗ ಖಾತರಿ 
ಯೋಜನೆಯ ಕಾರ್ಯಕ್ರಮದ ಸೇವೆ ನೀಡುವವರಿಗೆ ಸದಠಿ 
ಯೋಜನೆಯಡಿ ರೂ. 61.50 ಕೋಟಿಗಳನ್ನು ವಾರ್ಷಿಕವಾಗಿ 


2 ಕಂತುಗಳಲ್ಲಿ ಬಿಡುಗಡೆ ಮಾಡಲಾಗುತ್ತಿದೆ. 


15ನೇ ಹಣಕಾಸು ಆಯೋಗದ ಅನುದಾನದಡಿಯಲ್ಲಿ 
ಕುಡಿಯುವ ನೀರು ನಿರ್ವಹಣೆ, ನೈರ್ಮಲ್ಯ ' ಕಾಪಾಡುವ 
ಕಾರ್ಯಕ್ರಮಗಳಿಗೆ ಅನುದಾನವನ್ನು ಮೀಸಲಿರಿಸಲಾಗಿದ್ದು, 
ಕುಡಿಯುವ ನೀರು ಸರಬರಾಜು ಮತ್ತು ಸ್ವಚ್ಛತೆ ಸೇವೆ 
ನೀಡುವವರಿಗೆ 15ನೇ ಹಣಕಾಸು ಆಯೋಗದ ಅನುದಾನದಡಿ 
ರೂ.160.90 ಕೋಟಿಗಳ ಅನುದಾನ ಮತ್ತು ಸ್ವಂತ 
ಸಂಪನ್ಮೂಲದಲ್ಲಿ 50.01 ಕೋಟಿಗಳನ್ನು . ಗ್ರಾಮ 
ಪಂಚಾಯತಿಗಳು ಸಿಬ್ಬಂದಿಗಳ ವೇತನಕ್ಕಾಗಿ ಭರಿಸಲು 
ಅನುದಾನವನ್ನು ವರ್ಗಾವಣೆ ಮಾಡಿಕೊಂಡು ಸಿಬ್ಬಂದಿಗಳ 
ವೇತನ ಭರಿಸಲು ಕ್ರಮ ಕೈಗೊಳ್ಳುವಂತೆ ಗ್ರಾಮ 
ಪಂಚಾಯತಿಗಳಿಗೆ ದಿನಾಂಕ:25-1-2020 ರ ಸರ್ಕಾರದ 
ಆದೇಶದಲ್ಲಿ ನಿರ್ದೇಶನ ನೀಡಲಾಗಿದೆ. 


